ಲ 


ಎ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :1432 


ಸದಸ್ಯರ ಹೆಸರು 


ಶ್ರೀ ಸುನೀಲ್‌ ಗೌಡ ಬಿ. ಪಾಟೀಲ್‌ (ಸ್ಮಳೀಯ 


ಸಂಸ್ಥೆಗಳ ಕ್ಲೇತ್ರು) 
ಉತ್ತರಿಸುವ ದಿನಾಂಕ : 23.09.2021 
ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಪ್ರಶ್ನೆ 3 ಉತ್ತರ 
(ಅ) ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳು | ಕರ್ನಾಟಕ ಸಿವಿಲ್‌ ಸೇವಾ 
1958ರ ಪ್ರಕಾರ ಪರೀಕ್ಷಾರ್ಥಿ ಸೌಕರರು | ನಿಯಮಾವಳಿಗಳು 1958ರ ನಿಯಮ 
(Probatione) ಖಾಯಂ ನೌಕರರ ಅಥವಾ |837ರನ್ನಯ, “ಪೊಬೇಷನರ್‌" 


ಹಂಗಾಮಿ ಸರ್ಕಾರಿ ನೌಕರದೇ; ತಿಳಿಸುವುದು; 


1837ರ 


(Probationer) (ಪರೀಕ್ಹಾರ್ಥಿ ನೌಕರ) 
ಐಂಬ ಪದವು ಕರ್ನಾಟಿಕ ಸಿವಿಲ್‌ ಸೇವಾ 
(ಪ್ರೊಬೇಷನ್‌) ನಿಯಮಗಳು, 1977ರ 
ಮೇರೆಗೆ ಅದಕ್ಕೆ ಕೊಟ್ಟಿರುವ 
ಅರ್ಥವನ್ನೇ ಹೊಂದಿರತಕ್ಕದ್ದು. 

ಕರ್ನಾಟಿಕ ವಾಗರಿಕ ಸೇವಾ 
ನಿಯಮಾವಳಿಗಳು 1958ರ ನಿಯಮ 
ಟಿಷ್ಟಣಿ 1ರಸನ್ವಯ 
ಪ್ರೊಬೇಷನರನ್ನು ಎಲ್ಲ ಉದ್ದೇಶಗಳಿಗಾಗಿ 
ಹಂಗಾಮಿ ಸರ್ಕಾರಿ ನೌಕರನೆಂದು 
ಪರಿಗಣಿಸತಕ್ಕದ್ದು. 


(ಆ) ಪ್ರೊಬೇಷನ್‌ ಮೇಲೆ ನೇಮಿಸಲಾದ ನೌಕರರ 
ಹುದ್ದೆಯ, ಕರ್ನಾಟಕ ಸಿವಿಲ್‌ ಸೇವಾ 
(ಪ್ರೊಬೇಷನ್‌) ನಿಯಮಗಳು, 1977ರ ಯಾವ 
ನಿಯಮದ ಪ್ರಕಾರ ಖಾಯಂಗೊಂಡು 
ಸಿದೀಕರವಾಗುತ್ತದೆಯೆಳಿ; (confirmed) 


ಪರಿವೀಕ್ಷಣಾವಧಿಯ ಮೇಲೆ 
ನೇಮಿಸಲಾದ ನೌಕರರ ಹುದ್ದೆಯು 
ಕರ್ನಾಟಕ ನಾಗರಿಕ ಸೇವಾ (ಪರಿವೀಕ್ಷಣೆ) 
ನಿಯಮಗಳು, 1977ರ ನಿಯಮ 5(1)(ಎ) 
ರನ್ನಯ ಪ್ರೊಬೇಷನರನು 
ಪರಿವೀಕ್ಷಣಾವಧಿಯನ್ನು ತೃಪ್ತಿಕರವಾಗಿ 


| ಪೂರ್ಣಗೊಳಿಸಿರುವುದಾಗಿ 


ಘೋಷಿಸಿರುವ ಆದೇಶವನ್ನು 
ಹೊರಡಿಸಿದ ನಂತರ ಸದರಿ ನಿಯಮಗಳ 
ನಿಯಮ 9ರನ್ನಯ ಹುದ್ದೆಯು 
ಸ್ಥಿರೀಕರಣಗೊಳ್ಳುತ್ತದೆ. 


(ಇ) ಕರ್ನಾಟಿಕ ಸಿವಿಲ್‌ ಸೇವಾ (ಪ್ರೊಬೇಷನ್‌) 
ನಿಯಮಗಳು, 1977ರ ನಿಯಮ 3.4 ( ) ಹಾಗೂ 4 
( )ರ ಪ್ರಕಾರ ಪರೀಕ್ಷಾ ಅವಧಿ ಘೋಷಣೆಯಾದ 
(ಂಗirmed) ಸೌಕರರ ನಡುವಿನ ಜೀಷ್ಠ್ಣತೆಯನ್ನು 
ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಮತೆ) 
ನಿಯಮಗಳು 1957ರ ವಿಯಮ 2(ಬಿ) ಪ್ರಕಾರ 


ಖಾಯಂ (ಂಗrಣed ಆದ ದಿನಾಂಕಗಳಿಗೆ | ಸ್ಯಾಗಳವಿನ ಹುದೆ ಗಳಿಗೆ ಸೇರ |. 
ಅನುಸಾರವಾಗಿ ನಿರ್ಧರಿಸಬೇಕೆ: (ವಿವರ | ನ್ನಾಮಕಾತಿಯ ಮುಖಾಂತರ ನೇಮಕಾತಿ 
ನೀಡುವುದು) ಹೊಂದಿದ ಅಭ್ಯರ್ಥಿಗಳು ನೇಮಕಾತಿ 


ಕರ್ನಾಟಕ ಸಿವಿಲ್‌ ಸೇವಾ (ಪರಿವೀಕ್ಷಣಾ) 
ನಿಯಮಗಳು, 1977ರ ನಿಯಮ 3, 40 
ಹಾಗೂ 4) ರ ಪ್ರಕಾರ ಪರೀಕ್ಲಾರ್ಥ ಅವಧಿ 
ಘೋಷಣೆಯಾದ (Cಂಗrmed) ನೌಕರರ 
ನಡುವಿನ ಜೀಷ್ಠತೆಯನ್ನು ಕರ್ನಾಟಿಕ 
ಸರ್ಕಾರಿ ನೌಕರರ (ಜೀಷ್ಮತೆ ನಿಯಮಗಳು 
1957ರ ನಿಯಮ -5ರನ್ವಯ ರಾಜ್ಯ ಸಿವಿಲ್‌ 


ಹೊಂದಿದ ದಿನಾಂಕದಿಂದ ಜೇಷತೆಗೆ 
ಅರ್ಹರಾಗುತ್ತಾರೆ. ಅಂದರೆ, ಕರ್ನಾಟಕ 
ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು, 1977ರ ನಿಯಮ 18ರನ್ನಯ, 
ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಹುದ್ಮೆಗಳಿಗೆ 
ಸೇರ ನೇಮಕಾತಿ ಹೊಂದಿದ ಸೌಕರರು 


ನೇಮಕಾತಿ ಆದೇಶದಲ್ಲಿ ನಿಗದಿಪಡಿಸಿದ 


ಕಾಲಮಿತಿಯೊಳಗೆ ಕರ್ತವ್ಯಕ್ಕೆ 
ಹಾಜರಾದಲ್ಲಿ, ಅವರ ಜೇಷ್ಠತೆಯನ್ನು 
ಆಯ್ಕೆ ಪಟ್ಟಿಯಲ್ಲಿರುವಂತೆ ನಿರ್ಧರಿಸಬೇಕು. 


(ಈ) ಪರೀಕ್ಲಾರ್ಥಿ ನೌಕರರ ಹಾಗೂ 
ಖಾಯಂಗೊಂಡ ಸರ್ಕಾರಿ ನೌಕರರ ಜೀಷ್ಮತೆ ಬಗ್ಗೆ 
ಕರ್ನಾಟಿಕ ಉಚ್ಚ್‌ ನ್ಯಾಯಾಲಯವು 1 Kalyana 
Rao V. State of Mysore-W.P. No.95/1968 ii) 
Snambhat Joshi vs State of Mysore WP”336 of 
1970 19741) Kar 1) SN at 13 ii 
Veerabhadraiah v. State. of Mysore [1971 (20 
Mys LJ SN 133] ಪ್ರಕರಣಗಳಲ್ಲಿ ಹೊರಡಿಸಿದ 
ಆದೇಶಗಳು ಯಾವುವು (ಪ್ರತಿ ಒದಗಿಸುವುದು) 


ಕರ್ನಾಟಕ ಉಚ್ಚಿ ನ್ಯಾಯಾಲಯವು ರ 
Kalyana Rao V. State of Mysore-W.P. 
No.95/1968. ii) Snambhat Joshi vs 
State of Mysore WP 336 of 1970 
(19741) Kar LJ) SN at-13} ip 
Veerabhadraiah v. State of Mysore 
1971. (20 Mys LJ SN 133] 
ಪ್ರಕರಣಗಳಲ್ಲಿ ನೀಡಿರುವ ಆದೇಶದ 
ಹಿನ್ನೆಲೆಯಲ್ಲಿ ಪರೀತ್ಲ್ಠಾರ್ಥ ನೌಕರರ 
ಹಾಗೂ ಖಾಯಂಗೊಂಡ ಸರ್ಕಾರಿ 
ನೌಕರರ ಜೇಷ್ಠತೆ ಬಗ್ಗೆ ಸರ್ಕಾರದಿಂದ 
ಯಾವುದೇ ಆದೇಶವನ್ನು 
ಹೊರಡಿಸಿರುವುದಿಲ್ಲ. 


(ಉ) ರಾಜ್ಯದ ವಿವಿಧ ಜಿಲ್ಲಾ ಕೇಡರ್‌ ಹುದ್ದೆಗಳಿಗೆ 
ರಾಜ್ಯ ಮಟ್ಟಿದಲ್ಲಿ ಒಂದೇ ಮಟ್ಟದಲ್ಲಿ ಒಂದೇ 
ಕೇಂದ್ರಿಕ್ತತ ಆಯ್ಕೆ ಪ್ರಾಧಿಕಾರ ಮುಖಾಂತರ 
ಒಂದೇ ಅಧಿಸೂಚನೆಯಲ್ಲಿ ಅರ್ಜಿಗಳನ್ನು 
ಆಹ್ವಾನಿಸಿ ಒ೦ದೇ ದಿನಾಂಕದಂದು ಪರೀಕ್ಷೆ ನಡೆಸಿ 
ಹಾಗೂ ಒಂದೇ ದಿನಾಂಕದಂದು "ತಾತ್ಕಾಲಿಕ 
ಆಯ್ಕೆ ಪಟ್ಟಿ ಪ್ರಕಟಿಸಿದಲ್ಲಿ ಈ ತಾತ್ಕಾಲಿಕ ಆಯ್ಕೆ 
ಪಟ್ಟೆಯ ಆಧಾರದ ಮೇಲೆ ವಿವಿಧ ಜಿಲ್ಲಾ 
ನೇಮಕಾತಿ ಪ್ರಾಧಿಕಾರಗಳು ಒ೦ದೇ 
ದಿನಾಂಕದಂದು ನೇಮಕಾತಿ ಆದೇಶ 
ಹೊರಡಿಸಬೇಕೆಂಬುದರ ಬಗ್ಗೆ ಸರ್ಕಾರದಲ್ಲಿ 
ಯಾವುದಾದರೂ ಬವಿಯಮ/ಆದೇಶವಿದೆಯೇ? 
(ಇದ್ದಲ್ಲಿ, ಇದರ ಪ್ರತಿ ನೀಡುವುದು) 


ಯಾವುದೇ ಆದೇಶ ಹೊರಡಿಸಿರುವುದಿಲ್ಲ. 


ಸಂಖ್ಯೆ: ಸಿಆಸುಇ 159 ಸೇನೆನಿ 2021 


NAA) 
(ಬಸವರಾಜ ಬೊಮಾಮಿ) 
ಮುಖ್ಯಮಂತ್ರಿ 


